du ಹಿ ಕ 
ANNASEEHA ISLAMIC MOVEMENT 


SURATKAL, MANGALORE - 575014 








al 
ತಲ್ಲ ಬಿನ್‌ ಉಬೈದುಲ್ಲಾ(ರ) 


ತಲ್ಲಬಿನ್‌ ಉಚ್ಛೆದುಲ್ಲಾ ಅತ್ವೆಮೀ ಅಲ್‌ -ಕುರಶೀ 


ಜನನ ಕ್ರಿ.ಶ. 594 (ಹಿಜರಿ ಪೂರ್ವ 28) - ಮರಣ ಕ್ರಿ.ಶ. 
656 (ಹಿಜರಿ ಶಕೆ 30 


ಳೆ] ವಿಶೇಷತೆಗಳು: 


» ಸ್ಪರ್ಗದ ಸುವಾರ್ತೆ ಪಡೆದ ಹತ್ತು ಸಹಾಬಿಗಳಲ್ಲಿ 
ಒಬ್ಬರು. 

» ಮೊತ್ತಮೊದಲು ಇಸ್ಲಾಮ್‌ ಸ್ವೀಕರಿಸಿದ ಎಂಟು 
ಜನರಲ್ಲಿ ಒಬ್ಬರು. 

» ಉಮರ್‌(ರ) ತಮ್ಮ ನಂತರ ಖಲೀಫ ಆಗಲು 
ಆರಿಸಿದ ಆರು ಜನರಲ್ಲಿ ಒಬ್ಬರು. 

» ಭೂಮಿಯ ಮೇಲೆ ನಡೆಯುವ ಹುತಾತ್ಮ ಎಂದು 
ಪ್ರವಾದಿ(ಸ) ಹೇಳಿದ ವ್ಯಕ್ತಿ 


| ಜಿನ ಉಜ್ಛಿದಲ್ಲಾರ | 3 


ಳೆ ವಂಶ: 


ತಂದೆ: ಉಬೈದುಲ್ಲಾ ಬಿನ್‌ ಉಸ್ಕಾನ್‌ ಬಿನ್‌ ಅಮ್ರ್‌ 
ಬಿನ್‌ ಕಅಬ್‌ ಬಿನ್‌ ಸಅದ್‌ ಬಿನ್‌ ತೈಮ್‌ ಬಿನ್‌ ಮುರ್ರ 
ಬಿನ್‌ ಕಅಬ್‌ ಬಿನ್‌ ಲುಆಯ್‌ ಬಿನ್‌ ಗಾಲಿಬ್‌ ಬಿನ್‌ 
ಫಿಹ್ರ ಬಿನ್‌ ಮಾಲಿಕ್‌ ಬಿನ್‌ ನದ್ರ್‌ (ಕುಠೈಶ್‌) ಬಿನ್‌ 
ಕಿನಾನ ಬಿನ್‌ ಖುಯ್ಕುಮ ಬಿನ್‌ ಮುದ್ರಿಕ ಬಿನ್‌ ಇಲ್ಯಾಸ್‌ 
ಬಿನ್‌ ಮುದರ್‌ ಬಿನ್‌ ನಿರಭಾರ್‌ ಬಿನ್‌ ಮಅದ್‌ ಬಿನ್‌ 


ಅದ್ನಾನ್‌. 


ತಾಯಿ: ಸಆ್‌ಬ ಬಿನ್‌ ಅಬ್ದುಲ್ಲಾ ಬಿನ್‌ ಇಮಾದ್‌ ಬಿನ್‌ 
ಮಾಲಿಕ್‌ ಬಿನ್‌ ರಬೀಅ ಬಿನ್‌ ಅಕ್ಬರ್‌ ಬಿನ್‌ ಮಾಲಿಕ್‌ 
ಬಿನ್‌ ಉಯ್ಕೆಫ್‌ ಬಿನ್‌ ಮಾಲಿಕ್‌ ಬಿನ್‌ ಐರ್ರುಜ್‌ ಬಿನ್‌ 
ಇಯಾದ್‌ ಬಿನ್‌ ಸದಫ್‌ ಬಿನ್‌ ಹದರ್‌ ಮೌತ್‌ ಬಿನ್‌ ಕಿನ್ವ 


ತಲ್ಪ(ರ) ರವರ ವಂಶಾವಳಿಯು ಆರನೇ ಪಿತಾಮಹ 
ಮುರ್ರರಲ್ಲಿ ಪ್ರವಾದಿ) ರೊಂದಿಗೆ ಸಂಧಿಸುತ್ತದೆ. 


| ಬಿನ್‌ ಉೈಿದಲ್ಲಾರ |4 


೪೪ ಇಸ್ಲಾಮ್‌ ಸ್ವೀಕಾರ: 

ತಲ್ಲ(ರ) ಮಕ್ಕಾದಲ್ಲೇ ಹುಟ್ಟಿ ಬೆಳೆದರು. ಅವರು 
ವ್ಯಾಪಾರಾರ್ಥ ಸಿರಿಯಾಕ್ಕೆ ಹೋಗುತ್ತಿದ್ದರು. ಒಮ್ಮೆ 
ತರಾತುರಿಯಲ್ಲಿ ಮಕ್ಕಾಗೆ ಹಿಂದಿರುಗಿದ ತಲ್ಲ(ರ) ತನ್ನ 
ಮನೆಯವರಲ್ಲಿ ಕೇಳಿದರು: “ನಾವು ಹೋದ ನಂತರ 
ಮಕ್ಕಾದಲ್ಲಿ ಏನಾದರೂ ಸಂಭವಿಸಿತೇ?” ಅವರು 
“ಹೌದು, ಮುಹಮ್ಮದ್‌ ಬಿನ್‌ ಅಬ್ದುಲ್ಲಾ(ಸ) ತಾನು 
ಪ್ರವಾದಿ ಎಂದು ಘೋಷಿಸಿದ್ದಾರೆ ಮತ್ತು ಅಬೂ 
ಖುಹಾಫರ ಮಗ (ಅಬೂಬಕರ್‌) ಅವರನ್ನು ಹಿಂಬಾಲಿ- 
ಸಿದ್ದಾರೆ” ಎಂದು ಉತ್ತರಿಸಿದರು. 


ತಲ್ಲ(ರ) ನೇರವಾಗಿ ಅಬೂಬಕರ್‌(ರ) ರ ಬಳಿ ಹೋಗಿ 
ಕೇಳಿದರು: “ಮುಹಮ್ಮದ್‌ ಬಿನ್‌ ಅಬ್ದುಲ್ಲಾ(ರ) ಪ್ರವಾ- 
ದಿಯಾಗಿ ಕಾಣಿಸಿಕೊಂಡಿದ್ದಾರೆ ಮತ್ತು ನೀವು ಅವರನ್ನು 
ಅನುಸರಿಸುತ್ತೀರಿ ಎನ್ನುವುದು ನಿಜವೇ?” “ಹೌದು” 
ಅಬೂಬಕರ್‌(ರ) ಉತ್ತರಿಸಿದರು ಮತ್ತು ಪ್ರವಾದಿ(ಸ) ರ 


೨. ತಲವನ ಉಜ್ಜದುಲ್ಲಾರು | 5 


ಬಗ್ಗೆ ತಲ್ಪರಿಗೆ ತಿಳಿಸಿದರು. 


ಸಿರಿಯಾದಲ್ಲಿ ಬುಸ್ರಾ ಮಾರುಕಟ್ಟೆಯ ಸ್ಥಳದಲ್ಲಿ ಒಬ್ಬ 
ಸನ್ಯಾಸಿಯೊಂದಿಗೆ ನಡೆದ ವಿಚಿತ್ರ ಮುಖಾಮುಖಿಯ 
ಕಥೆಯನ್ನು ತಲ್ಲ(ರ) ಅಬೂಬಕರ್‌(ರೆ ತಿಳಿಸಿದರು. 

ಆ ಸಮಯದಲ್ಲಿ ಸನ್ಯಾಸಿ “ಅಹ್ಮದ್‌” ಎಂದು ಹೆಸರಿನ 
ಯಾರಾದರೂ ವಕ್ಕಾದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತು 
ಅವರು ಪ್ರವಾದಿಗಳಲ್ಲಿ ಕೊನೆಯವರಾಗಿರುತ್ತಾರೆ ಎಂದು 
ಹೇಳಲಾಗಿದೆ ಎಂದು ಹೇಳಿದರು. ಆ ಪ್ರವಾದಿ ಮಕ್ಕಾದ 
ಪವಿತ್ರ ಸ್ಥಳಗಳನ್ನು ಬಿಟ್ಟು ಕಪ್ಪು ಮಣ್ಣು ನೀರು ಮತ್ತು 
ಖರ್ಜೂರ ಮರಗಳ ಭೂಮಿಗೆ (ಮದೀನಕ) ವಲಸೆ 
ಹೋಗುತ್ತಾರೆ ಎಂದು ಸಹ ಅವರು ಹೇಳಿದರು. 


ಅಬೂಬಕರ್‌(ರ) ಆಶ್ಚರ್ಯಚಕಿತರಾಗಿ ತಲ್ಲ(ರ) ರನ್ನು 

ಪ್ರವಾದಿ(ಸ) ರ ಬಳಿ ಕರೆದೊಯ್ದರು. ಪ್ರವಾದಿ(ಸ) ಇಸ್ಲಾಂ 
ಧರ್ಮವನ್ನು ತಲ್ಲ(ರ) ರಿಗೆ ವಿವರಿಸಿ ಕುರ್‌ಆನ್‌ನ ಕೆಲವು 
ಭಾಗಗಳನ್ನು ಪಠಿಸಿದರು. ತಲ್ಲ(ರ) ಉತ್ಸಾಹಭರಿತರಾಗಿ- 


1) ತಲಬಿನ್‌ ಉಜ್ಜದು್ಲಾರ | 6 


ದ್ದರು. ಅವರು ತಕ್ಷಣ ಇಸ್ಲಾಮ್‌ ಸ್ವೀಕರಿಸಿದರು. ನಂತರ 
ಬುಸ್ರಾದ ಸನ್ಯಾಸಿಯ ಮಾತುಗಳನ್ನು ಪ್ರವಾದಿ(ಸ) ರಿಗೆ 
ತಿಳಿಸಿದರು. ಪ್ರವಾದಿ(ಸ) ರಿಗೆ ಸಂತೋಷವಾಯಿತು. 
ಅಬೂಬಕರ್‌(ರ) ಇಸ್ಲಾಂ ಧರ್ಮಕ್ಕೆ ಪರಿಚಯಿಸಿದ 
ನಾಲ್ಕನೇ ವ್ಯಕ್ತಿ ತಲ್ಪ(ರ) ಆಗಿದ್ದರು. 


ಸ ಹಿಂಸೆ ಮತ್ತು ಕಿರುಕುಳ: 


ಯುವ ತಲ್ಲ(ರ) ಇಸ್ಲಾಂ ಧರ್ಮ ಸ್ವೀಕರಿಸಿದ್ದು 

ಕಂಡು ಖುರೈಷರು ಬೆರಗಾದರು. ಇದರಿಂದ ಹೆಚ್ಚು 
ನಿರಾಶರಾದದ್ದು ಅವರ ತಾಯಿ. ತನ್ನ ಉದಾತ್ತ ಸ್ವಭಾವ 
ಮತ್ತು ಅತ್ಯುತ್ತಮ ಸದ್ಗುಣಗಳಿಂದಾಗಿ ಒಂದಿನ ತಲ್ಲ 
ತನ್ನ ಸಮುದಾಯದಲ್ಲಿ ನಾಯಕನಾಗುತ್ತಾನೆ ಎಂದು 
ಆಕೆ ಅಶಿಸಿದ್ದಳು. ತಲ್ಲ(ರ) ರನ್ನು ಇಸ್ಲಾಮ್‌ ಧರ್ಮದಿಂದ 
ಹಿಮ್ಮೆಟ್ಟಿಸಲು ಕೆಲವು ಖುರೈಷರು ಸಾಧ್ಯವಾದಷ್ಟು 
ಪ್ರಯತ್ನಿಸಿದರು. ಆದರೆ ಅವರು ಬಂಡೆಯಂತೆ 
ದೃಢವಾಗಿ ನಿಂತರು. ಸೌಮ್ಯವಾಗಿ ಹೇಳಿ ಮನವೊಲಿ- 


1 ತಲಬಿನ್‌ ಉಜ್ಜದುಲ್ಲಾರ | 7 


ಸಲು ವಿಫಲರಾದಾಗ ಅವರು ಹತಾಶರಾಗಿ ಕಿರುಕುಳ 
ಮತ್ತು ಹಿಂಸೆ ನೀಡತೊಡಗಿದರು. ಮುಂದಿನ ಕಥೆಯನ್ನು 
ಮಸ್‌ಊದ್‌ ಬಿನ್‌ ಖರಶ್‌ ಹೇಳುತ್ತಾರೆ: 


“ನಾನು ಸಫಾ ಮತ್ತು ಮಾರ್ವಾ ನಡುವೆ ಸರಃ ಮಾಡುತ್ತಿ- 
ದ್ದಾಗ, ಒಬ್ಬ ಯುವಕನ ಕೈಗಳನ್ನು ಬೆನ್ನಿನ ಹಿಂದೆ ಕಟ್ಟಿ- 
ಹಾಕುವ ಜನಸಮೂಹವು ಕಾಣಿಸಿಕೊಂಡಿತು. ಅವರು 
ಅವನ ತಲೆಯ ಮೇಲೆ ಬಡಿಯುತ್ತಿದ್ದರು. ಗುಂಪಿನಲ್ಲಿ 
ಒಬ್ಬ ವೃದ್ಧೆ ಅವನನ್ನು ಪದೇ ಪದೇ ಹೊಡೆಯುತ್ತಾ ನಿಂ- 
ದಿಸುತ್ತಿದ್ದಳು. ನಾನು ಅಲ್ಲಿ ನೆರೆದಿದ್ದವರಲ್ಲಿ ಆ ಯುವಕ 
ಯಾರೆಂದು ಕೇಳಿದಾಗ, ತಲ್ಲ ಬಿನ್‌ ಉಬೈದುಲ್ಲಾ ಎಂದು 
ಅವರು ಉತ್ತರಿಸಿದರು. ಅವರು ತಮ್ಮ ಧರ್ಮವನ್ನು 
ತ್ಯಜಿಸಿ ಬನೂ ಹಾಶಿಮ್‌ ಗೋತ್ರದ ಮನುಷ್ಯನನ್ನು 
ಅನುಸರಿಸುತ್ತಾರೆ. ಆ ಮಹಿಳೆ ಯಾರೆಂದು ಕೇಳಿದಾಗ, 
ಅದು ಅವನ ತಾಯಿ ಸಅಬಾ ಬಿಂತ್‌ ಹದ್ರಮಿ ಎಂದು 
ಅವರು ಉತ್ತರಿಸಿದರು. 


೨. ಬಿನ್‌ ಉಜ್ಛಿದಲ್ಲಾರ | ॥ 


ಖುರೈಷರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. "ಖುರೈಶರ ಸಿಂಹ' 
ಎಂದು ಅಡ್ಡ ಹೆಸರಿರುವ ನೌಫಲ್‌ ಬಿನ್‌ ಖುವೈಲಿದ್‌, 
ತಲ್ಲ(ರ) ರನ್ನು ಹಗ್ಗದಿಂದ ಕಟ್ಟಿ ಅದೇ ಹಗ್ಗದಿಂದ ಅಬೂ- 
ಬಕರ್‌(ರ) ರನ್ನು ಸಹ ಕಟ್ಟಿಹಾಕಿ ನಂತರ ಅವರನ್ನು 
ಮಕ್ಕಾದ ಪೆಡ್ಡೆ ಹುಡುಗರ ವಶಕ್ಕೆ ಒಪ್ಪಿಸಿದನು. ಆ ಘಟನೆ 
ತಲ್ಲ(ರ) ಮತ್ತು ಅಬೂಬಕರ್‌(ರ) ಅವರನ್ನು ಇನ್ನಷ್ಟು 
ಹತ್ತಿರಕ್ಕೆ ತಂದಿತು! ಈ ಕಾರಣದಿಂದಲೇ ಇವರಿಬ್ಬರಿಗೆ 
"ಕರೀನೈನ್‌' ಎಂದು ಹೆಸರು ಬಂತೆಂದು ಹೇಳಲಾಗುತ್ತದೆ. 


YW ಹಿಜ್ರ: 

ಪ್ರವಾದಿ(ಸ) ಮತ್ತು ಅಬೂಬಕರ್‌(ರ) ಮದೀನಕ್ಕೆ ಹಿಜ್ರ 
ಹೋಗುವಾಗ ತಲ್ಪ(ರ) ವ್ಯಾಪಾರಾರ್ಥ ಶಾಮ್‌ನಲ್ಲಿದ್ದರು. 
ಅವರು ಶಾಮ್‌ನಿಂದ ಹಿಂದಿರುಗುವಾಗ ದಾರಿ ಮಧ್ಯೆ 
ಪ್ರವಾದಿ(ಸ) ಮತ್ತು ಅಬೂಬಕರ್‌(ರ) ರನ್ನು ಭೇಟಿಯಾ- 
ದರು. ನಂತರ ಅವರು ಮಕ್ಕಾಗೆ ಹೋಗಿ ಅಲ್ಲಿರುವ 
ಮುಸಲ್ಮಾನರೊಂದಿಗೆ ಮದೀನಕ್ಕೆ ಹಿಜ್ರ ಹೋದರು. 


೨. ಬಿನ ಉಜ್ಛಿದಲ್ಲಾರ | 


೪ ಬದ್ರ್‌ ಯುದ್ಧ: 

ತಲ್ಲ(ರ) ಬದ್ರ್‌ ಯುದ್ಧದಲ್ಲಿ ಪಾಲ್ಗೊಳ್ಳುವ ಅವಕಾಶ 
ಸಿಕ್ಕಿರಲಿಲ್ಲ. ಪ್ರವಾದಿ(ಸ) ರವರು ಅವರನ್ನು ಮತ್ತು 
ಸದ್‌ ಬಿನ್‌ ರೈದ್‌(ರ) ರನ್ನು ಮದೀನಾದಿಂದ 
ಹೊರಗೆ ಕಳುಹಿಸಿದ್ದರು. ಅವರು ಹಿಂದಿರುಗಿದಾಗ 
ಪ್ರವಾದಿ(ಸ) ಮತ್ತು ಸಹಾಬಾಗಳು ಅದಾಗಲೇ ಬದ್ರ್‌ 
ಯುದ್ಧ ಮುಗಿದು ಹಿಂದಿರುಗುವ ಮಾರ್ಗದಲ್ಲಿದ್ದರು. 
ಪ್ರವಾದಿ) ರೊಂದಿಗಿನ ಮೊದಲ ಯುದ್ಧದಲ್ಲಿ 
ಪಾಲ್ಗೊಳ್ಳುವ ಅವಕಾಶ ಕಳೆದುಕೊಂಡಿರುವುದರಲ್ಲಿ 
ಅವರಿಬ್ಬರೂ ದುಃಖಿತರಾಗಿದ್ದರು. ಆದರೆ ಬದ್ರ್‌ 
ಯುದ್ಧದಲ್ಲಿ ಹೋರಾಡಿದವರಿಗೆ ಸಿಗುವ ಅದೇ ಪ್ರತಿಫಲ 
ನಿಮಗೂ ಸಿಗುತ್ತದೆ ಎಂದು ಹೇಳಿದಾಗ ಅವರು ಬಹಳ 
ಸಂತೋಷಪಟ್ಟರು. 


೪ ಉಹುದ್‌ ಯುದ್ಧ: 
ಉಹುದ್‌ ಯುದ್ಧದಲ್ಲಿ ತಲ್ಪ(ರ) “ಜೀವಂತ ಹುತಾತ್ಮ” 
OOO 


೨. ತಲ್ಪ ಬಿನ್‌ ಉಬೈದುಲ್ಲಾ(ರ) | 10 


ಎಂಬ ಹೆಸರನ್ನು ಗಳಿಸಿದರು. ಉಹುದ್‌ ಯುದ್ಧ- 

ದಲ್ಲಿ ಮುಸ್ಲಿಮರು ಅಸ್ತವ್ಯಸ್ತರಾದಾಗ ಪ್ರವಾದಿ(ಸ) 
ಅಪಾಯಕಾರಿ ಸ್ಥಿತಿಯಲ್ಲಿದ್ದರು. ಅವರ ಬಳಿ ಹನ್ನೊಂದು 
ಅನ್ಸಾರಿಗಳು ಮತ್ತು ಒಬ್ಬ ಮುಹಾಜಿರ್‌ (ತಲ್ಲ(ರ) ಬಿನ್‌ 
ಉಬೈದುಲ್ಸಾ ಇದ್ದರು. ಪ್ರವಾದಿ(ಸ) ಪರ್ವತವನ್ನು 
ಹತ್ತುತ್ತಿದರು. ಹಿಂದಿನಿಂದ ಕೆಲವು ಮುತ್ರಿಕರು ಬೆನ್ನಟ್ಟಿ 
ಬರುತ್ತಿದ್ದರು. ಪ್ರವಾದಿ(ಸ) ಕೂಗಿ ಹೇಳಿದರು: “ಈ 
ಜನರನ್ನು ನಮ್ಮಿಂದ ಹಿಮ್ಮೆಟ್ಟಿಸಲು ಯಾರಿದ್ದೀರಿ?” 
ತಲ್ಲ(ರ) ಹೇಳಿದರು: “ಓ ಪ್ರವಾದಿಯವರೇ ನಾನಿದ್ದೇನೆ.” 
“ಇಲ್ಲ ನಿಮ್ಮ ಸ್ಥಾನದಲ್ಲಿರಿ” ಪ್ರವಾದಿ ಉತ್ತರಿಸಿದರು. ಆಗ 
ಒಬ್ಬ ಅನ್ಸಾರಿ ಸಹಾಬಿ ಮುಂದೆ ಬಂದರು. ಅವರು 
ಶತ್ರುಗಳೊಂದಿಗೆ ಹೋರಾಡಿ ಹುತಾತ್ಮರಾದರು. 
ಮುತ್ರಿಕರು ಇನ್ನೂ ಹತ್ತಿರಕ್ಕೆ ಬರುತ್ತಿದ್ದರು. ಪ್ರವಾದಿ(ಸ) 
ಪರ್ವತದ ಮೇಲೆ ಏರುತ್ತಾ ಕೇಳಿದರು. “ಇವರನ್ನು 
ನಮ್ಮಿಂದ ಹಿಮ್ಮೆಟ್ಟಿಸಲು ಯಾರಿದ್ದೀರಿ?” ತಲ್ಲ(ರ) ಮತ್ತೆ 


| ತಲ್ಪ ಬಿನ್‌ ಉಬೈದುಲ್ಲಾ(ರ) | 11 


ನಾನಿದ್ದೇನೆ ಎಂದರು. ಆದರೆ ಪ್ರವಾದಿ(ಸ) ಅವರನ್ನು 
ಹೋಗಲು ಬಿಡಲಿಲ್ಲ. ಆಗ ಇನ್ನೊಬ್ಬ ಅನ್ಸಾರಿ ಸಹಾಬಿ 
ಮುಂದೆ ಬಂದು ಅವರೊಡನೆ ಯುದ್ಧಮಾಡಿ ಹುತಾ- 
ತ್ಕರಾದರು. ತಲ್ಲ(ರ) ರನ್ನು ಹೊರತುಪಡಿಸಿ ಪ್ರವಾದಿ(ಸ) 
ರೊಂದಿಗೆ ನಿಂತವರೆಲ್ಲರೂ ಹುತಾತ್ಮರಾಗುವವರೆಗೂ 
ಇದು ಮುಂದುವರಿಯಿತು. 


ಈಗ ಪ್ರವಾದಿ(ಸ) ತಲ್ಪ(ರ) ರನ್ನು ಯುದ್ಧಕ್ಕೆ ಕಳುಹಿಸಿದರು. 
ಈ ಹೊತ್ತಿಗೆ, ಪ್ರವಾದಿ(ಸ) ರ ಹಲ್ಲುಗಳು ಮುರಿದು 
ಹೋಗಿದ್ದವು ಮತ್ತು ಹಣೆಯ ಭಾಗ ಒಡೆದಿತ್ತು. ಅವರ 
ತುಟಿಗಳು ಗಾಯಗೊಂಡಿದ್ದವು. ಅವರ ಮುಖದಲ್ಲಿ ರಕ್ತ 
ಹರಿಯುತ್ತಿತ್ತು. ಅವರು ತುಂಬಾ ಬಳಲಿದ್ದರು. ತಲ್ಲ(ರ) 
ಶತ್ರುಗಳೊಡನೆ ಧೀರವಾಗಿ ಹೋರಾಡಿದರು. ನಂತರ 
ಮತ್ತೆ ಪ್ರವಾದಿ(ಸ) ರ ಕಡೆಗೆ ತಿರುಗಿ ಪರ್ವತದ ಮೇಲೆ 
ಸ್ವಲ್ಪ ಮುಂದೆ ನೆಲದ ಮೇಲೆ ಮಲಗಲು ಸಹಾಯ 
ಮಾಡಿದರು. ನಂತರ ತನ್ನ ದಾಳಿಯನ್ನು ಮುಂದುವರಿಸಿ 


| ತಲ್ಪಬಿನ ಉಚ್ಛೆದಲ್ಲಲ | 12 


ಶತ್ರುಗಳನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದರು. 





ಅಬೂಬಕರ್‌(ರ) ಹೇಳುತ್ತಾರೆ: “ಆಗ ನಾನು ಮತ್ತು 
ಅಬೂ ಉಬೈದ ಪ್ರವಾದಿ(ಸ) ರಿಂದ ದೂರವಿದ್ದೆವು. 
ಅವರಿಗೆ ಸಹಾಯ ಮಾಡಲು ಹತ್ತಿರ ಬಂದಾಗ, ಪ್ರವಾ- 
ದೀಸ) ಹೇಳಿದರು: "ನನ್ನನ್ನು ಬಿಟ್ಟು ನಿಮ್ಮ ಸಹಚರನ 
(ತಲ್ಪ) ಬಳಿಗೆ ಹೋಗಿ.” ತಲ್ಲಾ ತೀವ್ರ ರಕ್ತಸ್ರಾವದಿಂದ ಪ್ರ- 
ಜ್ಞಾಹೀನರಾಗಿ ಬಿದ್ದಿದ್ದರು. ಅವರ ದೇಹದಲ್ಲಿ ಖಡ್ಗ ಈಟಿ 
ಮತ್ತು ಬಾಣದ 70 ಕ್ಕಿಂತಲೂ ಹೆಚ್ಚು ಗಾಯಗಳಿದ್ದವು. 
ಅವರ ಬೆರಳು ಕತ್ತರಿಸಲ್ಪಟ್ಟಿತ್ತು” 


ಉಹುದ್‌ ಯುದ್ಧವನ್ನು ನೆನಪಿಸಿಕೊಂಡಾಗಲೆಲ್ಲಾ 
ಅಬೂಬಕರ್‌(ರ) ಹೇಳುತ್ತಿದ್ದರು, “ಆ ದಿನ, ಆ ಇಡೀ ದಿನ, 
ತಲ್ಪರಿಗೆ ಸೇರಿದೆ”. 


೪೪ ಉಸ್ಕಾನ್‌(ರ) ರವರ ಕೊಲೆ: 
ಉಸ್ಕಾನ್‌(ರ) ರವರ ಖಿಲಾಫತ್‌ ಸಮಯದಲ್ಲಿ 


೨. ತಲ್ಪ ಬಿನ್‌ ಉಬೈದುಲ್ಲಾ(ರ) | 13 


ಪಿತೂರಿಯ ಬೀಜಗಳನ್ನು ಬಿತ್ತಲಾಯಿತು. ಅವರ ವಿರುದ್ಧ 
ಅನೇಕ ದೂರು ಮತ್ತು ಆರೋಪಗಳು ಬಂದವು. ಕೆಲವು 
ಕಿಡಿಗೇಡಿಗಳು ಆರೋಪಗಳಿಂದ ಮಾತ್ರ ತೃಪ್ತರಾಗಲಿಲ್ಲ. 
ಬಿದಲಾಗಿ ಅವರನ್ನು ಮುಗಿಸಲು ನಿರ್ಧರಿಸಿದರು. ಹಿಜರಿ 
35 (ಕ್ರಿಶ. 656 ದಂಗೆಕೋರರ ಗುಂಪು ಉಸ್ಕಾನ್‌(ರ) 
ರ ಮನೆಗೆ ನುಗ್ಗಿ ಅವರು ಕುರ್‌ಆನ್‌ ಓದುವಾಗ ಕೊಲೆ 
ಮಾಡಿದರು. ಇದು ಇಸ್ಲಾಂ ಧರ್ಮದ ಆರಂಭಿಕ ಇತಿಹಾ- 
ಸದಲ್ಲಿ ಅತ್ಯಂತ ಆಘಾತಕಾರಿ ಘಟನೆಯಾಗಿದೆ. 


ಅಲೀ(ರ) ರವರು ಖಲೀಫರಾದರು. ತಲ್ಲ(ರ) 

ಮತ್ತು ರುಬೈರ್‌ ಬಿನ್‌ ಅವ್ವಾಮ್‌(ರ) ಸೇರಿದಂತೆ 
ಎಲ್ಲಾ ಮುಸ್ಲಿಮರು ಅವರಿಗೆ ಬೈಅತ್‌ ಮಾಡಿದರು. 
ಮೊತ್ತಮೊದಲು ಬೈಅತ್‌ ಮಾಡಿದವರು ತಲ್ಲ(ರ) ಎಂದು 
ಹೇಳಲಾಗುತ್ತದೆ. ಉಸ್ಕಾನ್‌(ರ) ರ ಹತ್ಯೆಯಿಂದ ತಲ್ಪ(ರ) 
ಮತ್ತು ರುಬೈರ್‌(ರ) ತೀವ್ರ ಆಘಾತಕ್ಕೊಳಗಾಗಿದ್ದರು. 
ಕೊಲೆಗಾರರಿಗೆ ಶಿಕ್ಷೆಯಾಗಬೇಕು ಮತ್ತು ಉಸ್ಕಾನ್‌(ರ) 


| ತಲ್ಪಬಿನ್‌ ಉಬೈದುಲ್ಲಾ(ರ) | 14 


ರಿಗೆ ನ್ಯಾಯ ಒದಗಿಸಬೇಕು ಎಂದು ಅವರು ಅಲೀ(ರ) 
ರೊಂದಿಗೆ ಬಲವಾಗಿ ವಾದಿಸಿದರು. ಆದರೆ ಅಪರಾಧವು 
ಕೇವಲ ಕೆಲವು ವ್ಯಕ್ತಿಗಳ ಕೆಲಸವಾಗಿರಲಿಲ್ಲ ಬದಲಾಗಿ 
ಕೊಲೆಗಾರರು ಸಾಮ್ರಾಜ್ಯದಾದ್ಯಂತ ವ್ಯಾಪಿಸಿರುವುದ- 
ರಿಂದ ಅವರನ್ನು ಶಿಕ್ಷಿಸುವುದು ಸುಲಭದ ಕೆಲಸವಾಗಿ- 
ರಲಿಲ್ಲ. ಆದ್ದರಿಂದ ಅಲೀ(ರ) ಆಂತರಿಕ ಕ್ಷೋಭೆ ತಣಿದ 
ನಂತರ ಆ ಬಗ್ಗೆ ಯೋಚಿಸುವಂತೆ ಹೇಳಿದರು. 





ತಲ್ಲ(ರ) ಮತ್ತು ರುಬೈರ್‌(ರ) ಉಮ್ರಾ ನಿರ್ವಹಿಸಲು 
ಮಕ್ಕಾಗೆ ಹೋದರು. ಅಲ್ಲಿ ಅವರು ಆಯಿಷಾ(ರ) ರನ್ನು 
ಭೇಟಿಯಾದರು. ಉಸ್ಕಾನ್‌(ರ) ರ ಹತ್ಯೆಯ ಬಗ್ಗೆ ತಿಳಿದು 
ಅವರು ಆಗಲೇ ಆಘಾತಕ್ಕೊಳಗಾಗಿದ್ದರು. ತಲ್ಲ(ರ), 
ರುಬೈರ್‌(ರ) ಮತ್ತು ಆಯಿಷಾ(ರ) ಅಲ್ಲಿಂದ ಬಸ್ರಾಕ್ಕೆ 
ಹೊರಟರು. ಅಲ್ಲಿ ಉಸ್ಕಾನ್‌(ರ) ರ ಸಾವಿಗೆ ಪ್ರತೀಕಾರ 
ತೀರಿಸಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರಿದ್ದರು. 


ಎ. ತಲ್ಪ ಬಿನ್‌ ಉಬೈದುಲ್ಲಾ(ರ) | 15 


೪ ಯುದ್ಧರಂಗದಲ್ಲಿ; 


ಉಸ್ಕಾನ್‌(ರ) ರವರ ಕೊಲೆಗೆ ಪ್ರತೀಕಾರ ತೀರಿಸಲು 
ಜನರು ಬಸ್ರಾದಲ್ಲಿ ಒಟ್ಟುಗೂಡಿದ್ದಾರೆಂಬ ಸುದ್ದಿ ತಿಳಿದ 
ಅಲೀ(ರ) ಒಬ್ಬ ಖಲೀಫರಾಗಿ ಅವರ ನಡುವೆ ಸಂಧಾನ 
ನಡೆಸುವುದಕ್ಕಾಗಿ ಬಸ್ರಾಗೆ ತೆರಳಿದರು. ಅಲ್ಲಿ ಅವರ 
ಮತ್ತು ತಲ್ಲ(ರ) ಹಾಗೂ ರುುಬೈರ್‌(ರ) ರವರ ನಡುವೆ 
ನಡೆದ ಅನೇಕ ಮಾತುಕತೆಗಳಿಂದ ಅಂತರಿಕ್ಷವು 
ತಿಳಿಯಾಗಿ ಸಂಶಯಗಳು ದೂರವಾಗಿ ಎಲ್ಲರೂ 
ನೆಮ್ಮದಿಯಿಂದ ಆ ರಾತ್ರಿ ಮಲಗಿದರು. ಮರುದಿನ 
ಎಲ್ಲರೂ ತಮ್ಮ ತಮ್ಮ ಊರಿಗೆ ಮರಳುವುದೆಂದು 
ತೀರ್ಮಾನಿಸಲಾಯಿತು. 


ಆದರೆ ಆ ರಾತ್ರಿ ಪಿತೂರಿಗಾರರು ನೆಮ್ಮದಿಯಿಂದ 
ಮಲಗಲಿಲ್ಲ ಜನರ ನಡುವೆ ಒಮ್ಮತ ಮೂಡಿದರೆ ಅದು 
ತಮಗೆ ಅಪಾಯಕಾರಿ ಎಂದು ಅರಿತ ಆ ಕಿಡಿಗೇಡಿ- 
ಗಳು ಪ್ರಭಾತಕ್ಕೆ ಮುಂಚೆಯೇ ಎರಡೂ ಕಡೆ ದಾಳಿ 


೨. ತಲ್ಪ ಬಿನ್‌ ಉಬೈದುಲ್ಲಾ(ರ) | 16 


ಮಾಡಿದರು. ಇದರಿಂದ ಎರಡೂ ಕಡೆಯ ಸೈನಿಕರು 
ಪರಸ್ಪರ ತಪ್ಪು ತಿಳಿದು ಯುದ್ಧವನ್ನು ಆರಂಭಿಸಿದರು. 
ಒಂದು ಕಡೆ ತಲ್ಲ(ರ) ಮತ್ತು ರುಬೈರ್‌(ರ) ಮತ್ತು 
ಇನ್ನೊಂದು ಕಡೆ ಅಲೀ(ರ) ಎಷ್ಟೇ ವಿನಂತಿಸಿದರೂ 
ಜನರು ಹೋರಾಡುವುದನ್ನು ಬಿಡಲಿಲ್ಲ. ಕೊನೆಗೆ ಜನರು 
ತನ್ನ ಮಾತಾದರೂ ಕೇಳಬಹುದೆಂದು ಅಂದುಕೊಂಡು 
ಆಯಿಶ(ರ) ಒಂಟಿಯ ಮೇಲೇರಿ ಯುದ್ಧರಂಗಕ್ಕೆ 
ಬಂದರು. ಅವರು ಕೂಡ ಯುದ್ಧ ನಿಲ್ಲಿಸುವಂತೆ ಪರಿ- 
ಪರಿಯಾಗಿ ಬೇಡಿಕೊಂಡರು. ಆದರೂ ಜನರು ಅವರ 
ಮಾತಿಗೆ ಕಿವಿಗೊಡಲಿಲ್ಲ 


ತಲ್ಲ(ರ) ಅಲೀ(ರ) ರವರ ವಿರುದ್ಧ ಹೋರಾಡಿಲ್ಲ 
ಹೋರಾಡುವ ಉದ್ದೇಶವೂ ಅವರಿಗಿರಲಿಲ್ಲ. ಬದಲಾಗಿ 
ಉಸ್ಕಾನ್‌(ರ) ರವರ ಕೊಲೆಗಾರರನ್ನು ಶಿಕ್ಷಿಸಿ ನ್ಯಾಯವನ್ನು 
ಸ್ಥಾಪಿಸುವುದು ಅವರ ಉದ್ದೇಶವಾಗಿತ್ತು. ಇದು ಇಂತಹ 
ಒಂದು ರಕ್ತಸಿಕ್ತ ಘಟನೆಯೊಂದಿಗೆ ಕೊನೆಗೊಳ್ಳುತ್ತದೆ 


| ತಲಬಿನ್‌ ಉಜ್ಛದುಲ್ಲಾರ | 7 


ಎಂದು ಅವರು ಖಂಡಿತ ಊಹಿಸಿರಲಿಲ್ಲ. 


ಳು ಮರಣ: 


ಯುದ್ಧದ ನಡುವೆ ಒಬ್ಬ ಕಿಡಿಗೇಡಿ (ಇದು ಮರ್ವಾನ್‌ 
ಬಿನ್‌ ಹಕಮ್‌ ಎಂದು ಹೇಳಲಾಗುತ್ತದೆ. ಆದರೆ ಈ 
ಬಗ್ಗೆ ಬಲವಾದ ಸಾಕ್ಷಿಯಿಲ್ಲ) ಎಸೆದ ಬಾಣ ತಲ್ಲ(ರ) 
ರವರ ಕಾಲಿಗೆ ತಾಗಿ ವಿಪರೀತ ರಕ್ತಸ್ರಾವವಾಗಲು 
ಆರಂಭವಾಯಿತು. ಅವರನ್ನು ಯುದ್ಧರಂಗದಿಂದ ಎತ್ತಿ 
ಹತ್ತಿರದ ಮನೆಗೆ ಒಯ್ಯಲಾಯಿತು. ಆದರೆ ವಿಪರೀತ 
ರಕ್ತಸ್ರಾವದಿಂದ ಅವರು ಅಲ್ಲೇ ಅಸುನೀಗಿದರು. 


ಪತ್ನಿಯರು: 


1. ಹಮ್ಮ ಬಿನ್ತ್‌ ಜಹ್ಮ್‌ 

2. ಖೌಲ ಬಿನ್ನ್‌ ಕಆ್‌ಕಾಆ್‌ 

3. ಉಮ್ಮು ಕುಲ್ಲೂಮ್‌ ಬಿನ್ತ್‌ ಅಬೂಬಕರ್‌(ರ)(ರ) 
4, ಉಮ್ಮು ಅಬಾನ್‌ ಬಿನ್‌ ಉತ್ಪ ಬಿನ್‌ ರಬೀಅ 


3. ತಲ್ಪ ಬಿನ್‌ ಉಬೈದುಲ್ಲಾ(ರ) | 18 


5. ಸುಆ್‌ದಾ ಬಿನ್ನ್‌ ಔಫ್‌ 

6. ಉಮ್ಮುಲ್‌ ಹಾರಿಸ್‌ ಬಿನ್‌ ಕಿಸಾಮ 
7. ಫರ್‌ಅ ಬಿನ್ತ್‌ ಅಲೀ 

8. ಕುರೈಬ ಬಿನ್‌ ಅಬೂ ಉಮಯ್ಯ 
9. ಅರ್ವಾ ಬಿನ್ನ್‌ ರಬೀಅ 


ಳ ಮಕ್ಕಳು: 

ಗ೦ಡು ಮಕ್ಕಳು 

1. ಮುಹಮ್ಮದ್‌ (ತಾಯಿ: ಹಮ್ನ ಬಿನ್ತ್‌ ಜಹೈ) 

2. ಸಜ್ಜಾದ್‌ (ತಾಯಿ: ಹಮ್ನ ಬಿನ್‌ ಜಹ್‌) 

3. ಇಮ್ರಾನ್‌ (ತಾಯಿ: ಹಮ್ಮ ಬಿನ್ತ್‌ ಜಹೈ) 

4. ಮೂಸಾ (ತಾಯಿ: ಖೌಲ ಬಿನ್ಸ್‌ ಕಆ್‌ಕಾಲ್‌) 

5. ರುಕರಿಯ್ಯ (ತಾಯಿ: ಉಮ್ಮು ಕುಲ್ಲೂಮ್‌ ಬಿನ್ಸ್‌ 
ಅಬೂಬಕರ್‌(ರ)) 

6. ಯೂಸುಫ್‌ (ತಾಯಿ: ಉಮ್ಮ ಕುಲ್ಲೂಮ್‌ ಬಿನ್ತ್‌ 
ಅಬೂಬಕರ್‌(ರ)) 


3. ತಲ್ಪ ಬಿನ್‌ ಉಬೈದುಲ್ಲಾ(ರ) | 19 


7 ಇಸ್‌ಹಾಕ್‌ (ತಾಯಿ: ಉಮ್ಮು ಅಬಾನ್‌ ಬಿನ್‌ ಉತ್ಪ 
ಬಿನ್‌ ರಬೀಅ) 

8. ಯಅಕೂಬ್‌ (ತಾಯಿ: ಉಮ್ಮು ಅಬಾನ್‌ ಬಿನ್‌ ಉತ್ಪ 
ಬಿನ್‌ ರಬೀಅ) 

9. ಇಸ್ಮಾಈಲ್‌ (ತಾಯಿ: ಉಮ್ಮು ಅಬಾನ್‌ ಬಿನ್‌ ಉತ್ಪ 
ಬಿನ್‌ ರಬೀಅ) 

10. ಯಹ್ಯಾ (ತಾಯಿ: ಸುಆ್‌ದಾ ಬಿನ್ತ್‌ ಔಫ್‌) 

11. ಈಸಾ (ತಾಯಿ: ಸುಆ್‌ದಾ ಬಿನ್‌ ಔಫ್‌) 

12. ಸಾಲಿಹ್‌ (ತಾಯಿ: ಫರ್‌ಅ ಬಿನ್ನ್‌ ಅಲಿ) 
ಹೆಣ್ಣುಮಕ್ಕಳು 

1. ಆಯಿಶ (ತಾಯಿ: ಉಮ್ಮು ಕುಲ್ಲೂಮ್‌ ಬಿನ್ತ್‌ 
ಅಬೂಬಕರ್‌(ರ)) 

2. ಉಮ್ಮು ಇಸ್‌ಹಾಕ್‌ (ತಾಯಿ: ಉಮ್ಮುಲ್‌ ಹಾರಿಸ್‌ 
ಬಿನ್‌ ಕಿಸಾಮ) 

3. ಮರ್ಯಮ್‌ (ಕಾಯಿ: ಕುರೈಬ ಬಿನ್ತ್‌ ಅಬೂ ಉಮಯ್ಯ 


ತಲ್ಪ ಬಿನ್‌ ಉಬೈದುಲ್ಲಾ(ರ) | 20 





ಟಿ.ಟಿ! ೨೦೨ 


Sponsored by 





UMAR KHATHEEJA 
FOUNDATION 


8722695551 
NN 


